ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 07 ನೇ ಡಿಸೆಂಬರ್‌, 2020 


ಕೋವಿಡ್‌-19 ಭಾಧಿತರ ಆರೋಗ್ಯದ ಮೇಲಾಗುತ್ತಿರುವ ಅಡ್ಡ ಪರಿಣಾಮಗಳ ಕುರಿತು ಮಾಹಿತಿ 
ಡಾ|| ತೇಜಸ್ವಿನಿಗೌಡ(ವಿಧಾನಸಭೆಯಿಂದ ಚುನಾಯಿತರಾದವರು) - 


74 (170) ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ - 

(ಅ) ರಾಜ್ಯದಲ್ಲಿ ಕೋವಿಡ್‌-19 ಸಾಂಕ್ರಾಮಿಕ ರೋಗದಿಂದ ಬಳಲುತ್ತಿರುವ, ಮೃತಪಟ್ಟವರ, ಹಾಗೂ ಗುಣಮುಖರಾದವರ ಸಂಖ್ಯೆ 
ಎಷ್ಟು; 
(ಆ) ಕೋವಿಡ್‌-19ಗೆ ತುತ್ತಾದ ಪುರುಷರು/ಮಹಿಳೆಯರು ಹಾಗೂ ಮಕ್ಕಳ ಪ್ರಮಾಣ ಎಷ್ಟು; 
(ಇ) ಗ್ರಾಮೀಣ ಹಾಗೂ ನಗರ ಭಾಗಗಳಲ್ಲಿನ ಭಾಧಿತರ ಸಂಖ್ಯೆ ಎಷ್ಟು; 


(ಈ) ಕೋವಿಡ್‌-19 ರೋಗದಿಂದ ಗುಣಮುಖರಾದವರಲ್ಲಿ ನಂತರ ಉಂಟಾಗಿರುವ ಬಾಧಿಸಲ್ಪಡಬಹುದಾದ ದೈಹಿಕ ತೊಂದರೆ 
ಬಗ್ಗೆ ಅಧ್ಯಯನ ನಡೆದಿದೆಯೇ; ಇದನ್ನು ತಡೆಯಲು ಅನುಸರಿಸುತ್ತಿರುವ ಕ್ರಮಗಳೇನು? 


